


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮೇ ೨೮, ೨೦೧೫ (ಜ್ಯೇಷ್ಠ ಓ, ಶಕ ವರ್ಷ ೧೯೩೭) ಸಂಚಿಕೆ ೨೨ 
Volume 150 Bengaluru, Thursday, May 28, 2015 (Jyeishta 7, Shaka Varsha 1937) Issue 22 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 203 ಎಲ್‌ಎಜಿ 2014, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌, 2015. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿ೦ದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ವಸಂತಕುಮಾರ ಪರಪ್ಪಾಡಿ ವಕೀಲರು, ರಾಮಭವನ ಕಾಂಫ್ಲೆಕ್ಟ್‌, 
ಕೊಡಿಯಾಲಬೈಲ್‌, ಮಂಗಳೂರು ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಯೀದಾ ಬಾನು 
೧.೧. 432 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0. 25 ಕಾನೂನು ಇಲಾಖೆ. (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಲಾ 167 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್‌, 2015. 
ಶ್ರೀ ಉಮೇಶ್‌ಗೌಡ ಬಸಗೌಡ ಪಾಟೀಲ್‌, ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಬೆಳಗಾವಿ ಜಿಲ್ಲೆ, ಇವರ ಸೇವಾವಧಿಯು ಕರ್ನಾಟಕ ಕಾನೂನು 
ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 564) ರನ್ವಯ ಗರಿಷ್ಠ ಅವಧಿ ಮುಕ್ತಾಯವಾಗಿದ್ದು, ಸದರಿ 
ಹುದ್ದೆಯ ಕರ್ತವ್ಯಕ್ಕೆ ಒಂದು ದಿವಸ ವಿರಾಮ ನೀಡಿ ಕೆ.ಎಲ್‌.ಓ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 3 (ಮೂರು) ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಬೆಳಗಾವಿ ಜಿಲ್ಲೆಯ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಯೀದಾ ಬಾನು 
೧.೧. 433 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಕಾನೂನು ಇಲಾಖೆ. (ಆಡಳಿತ-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 20 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್‌, 2015. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ(01/2014 ದಿನಾಂಕ: 18-02-2015 ಹಾಗೂ ರಿಜಿಸ್ಟ್ರಾರ್‌ ಜನರಲ್‌, ಕರ್ನಾಟಕ 
ಉಚ್ಛ ನ್ಯಾಯಾಲಯ ಇವರ ಪತ್ರ ಸಂಖ್ಯೆ ಜಿಒಬಿ()1/2014 ದಿನಾಂಕ: 13-03-2015 ರಲ್ಲಿ ಸೂಚಿಸಲಾಗಿರುವಂತೆ ಅಧ್ಯಕ್ಷಾಧಿಕಾರಿ, ಹೆಚ್ಚುವರಿ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಗದಗ ಇವರನ್ನು ಅಧ್ಯಕ್ಷಾಧಿಕಾರಿ, ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಗದಗ (ಖಾಲಿ ಹುದ್ದೆ) ಇಲ್ಲಿಗೆ 


(೧೫೩) 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ಭಾಗ ೨ 





ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ. ಗೀತಾ ಎಲ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 70 ಇಬಿಎಸ್‌ 2015, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌, 2015. 

ಶ್ರೀ ಎಂ.ವಿ.ಶಶಿಧರ್‌, ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಧಾರವಾಡ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಬೆ೦ಗಳೂರು ದಕ್ಷಿಣ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಸ್ಥಳಕ್ಕೆ (ಶ್ರೀ ಎಂ.ಎಸ್‌.ಬಸವರಾಜು ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ) ವರ್ಗಾಯಿಸಿ, ಆದೇಶಿಸಲಾಗಿದೆ. ಇದು ಕೋರಿಕೆಯ ವರ್ಗಾವಣೆಯಾಗಿರುವುದರಿಂದ ಸದರಿ ಅಧಿಕಾರಿಯು 
ವರ್ಗಾವಣೆಯ ಭತ್ಯೆಗೆ ಅರ್ಹರಿರುವುದಿಲ್ಲ. 


P.R. 434 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಶಿವಕುಮಾರ್‌ 
ಪೀಠಾಧಿಕಾರಿ, (ವಿದ್ಯುಚ್ಛಕ್ತಿ 
ಇಂಧನ ಇಲಾಖೆ. 


೧.೧, 435 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 60 ಎಲೆಸೇ 2014, ಬೆಂಗಳೂರು, ದಿನಾಂಕ: 04ನೇ ಮಾರ್ಚ್‌, 2015. 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಈ ಕೆಳಕಂಡ ಸಹಕಾರ ಸಂಘಗಳ ಹಿರಿಯ ಲೆಕ್ಕಪರಿಶೋಧಕರಿಗೆ ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ ರೂ.22800-43200ರಲ್ಲಿ ಸ್ಥಾನಪನ್ನ ಪದೋನ್ನತಿ ನೀಡಿ, ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
































ಕ ಸಹಕಾರ ಸಂಘಗಳ ಹಿರಿಯ 
4 ಲೆಕ್ಕಪರಿಶೋಧಕರು ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 

1 ಲಕ್ಷ್ಮಮ್ಮ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಚಾಮರಾಜನಗರ ಉಪ ವಿಭಾಗ, ಚಾಮರಾಜನಗರ 

2 ಬಿ.ವೈ.ಮುರಗೋಡ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಬೈಲಹೊಂಗಲ ಉಪ ವಿಭಾಗ, ಬೈಲಹೊಂಗಲ 

3 ಎಸ್‌.ಫಿಲೋಮಿನ್‌ ರಾಜ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಪಾಂಡವಪುರ ಉಪ ವಿಭಾಗ, ಪಾಂಡವಪುರ 

4 ನರಸಿಂಹಮೂರ್ತಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ತುಮಕೂರು ಉಪ ವಿಭಾಗ, ತುಮಕೂರು 

5 ಆರ್‌.ಡಿ.ಹಳ್ಳೂರ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಹೊಸಪೇಟೆ ಉಪ ವಿಭಾಗ, ಹೊಸಪೇಟಿ 

6 ಕೆ.ಶ್ರೀಕಾಂತ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
2ನೇ ವೃತ್ತ, ಬೆ೦ಗಳೂರು 

7 ಎಸ್‌.ಗೋಪಾಲಪ್ಪ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಮಧುಗಿರಿ ಉಪ ವಿಭಾಗ, ಮಧುಗಿರಿ 

8 ದೊಡ್ಡಹನುಮ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
1ನೇ ವೃತ್ತ ಬೆಂಗಳೂರು 

9 ಆರ್‌.ನಾಗರಾಜಪ್ಪ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 














































































































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ೧೫೫ 

ಕ ಸಹಕಾರ ಸಂಘಗಳ ಹಿರಿಯ 

ಪಃ ಲೆಕ್ಕಪರಿಶೋಧಕರು ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 

ಸಂ. 

ಶ್ರೀ/ಶ್ರೀಮತಿ 

10 ಬಿ.ಬೋರಲಿಂಗಯ್ಯ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಲೆಕ್ಕ ಶಾಖೆ, ಕೇಂದ್ರ ಕಚೇರಿ, ಬೆಂಗಳೂರು 

1 ಎಸ್‌.ಶಂಕರನಾಯ್ಯ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ 

12 ಗಾಯತ್ರಿ ಪಿ. ಕಕ್ಕಳಮೇಲಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಚಿಕ್ಕೋಡಿ ಉಪ ವಿಭಾಗ, ಚಿಕ್ಕೋಡಿ 

13 ಎಂ. ಮಹದೇವಸ್ವಾಮಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಮೈಸೂರು ಉಪ ವಿಭಾಗ, ಮೈಸೂರು 

14 ಕೆ.ವಿ.ವೆಂಕಟರಮಣಯ್ಯ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ದೊಡ್ಡಬಳ್ಳಾಪುರ ಉಪ ವಿಭಾಗ, ದೊಡ್ಡಬಳ್ಳಾಪುರ 

15 ಟಿ.ಬಿ.ಗುರುರಾಜ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ 

೪ ರ ೪ 

16 ಎಸ್‌.ಬಾರಿಗಿಡದ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಹಾವೇರಿ ಉಪ ವಿಭಾಗ, ಹಾವೇರಿ 

17 ವಿ.ಜಿನೇಶ್‌ ಕುಮಾರ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಮಂಡ್ಯ ಉಪ ವಿಭಾಗ, ಮಂಡ್ಯ 

18 ಎಸ್‌.ಎಂ.ಕೊರ್ತಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಶಿರಸಿ ಉಪ ವಿಭಾಗ, ಶಿರಸಿ 

19 ವಿ.ಪಿ.ನಾಯಕ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ವಿಜಯಪುರ ಉಪ ವಿಭಾಗ, ವಿಜಯಪುರ 

20 ಬಿ.ಎಸ್‌.ವೆಂಕಟರಾಮು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಹಾಸನ ಉಪ ವಿಭಾಗ, ಹಾಸನ 

21 ಕೆ.ಎಸ್‌.ಸುರೇಶ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ತಿಪಟೂರು ಉಪ ವಿಭಾಗ, ತಿಪಟೂರು 

22 ಹೆಚ್‌.ಆರ್‌.ಮಂಜುನಾಥ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಸಕಲೇಶಪುರ ಉಪ ವಿಭಾಗ, ಸಕಲೇಶಪುರ 

23 ಬಿ.ಎಸ್‌.ಶ್ರೀಪಾದರಾಜ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ 

ಹೈದರಾಬಾದ್‌-ಕರ್ನಾಟಕ ಪ್ರದೇಶ 

1 ವಿಠಲ್‌ ಡಾಕುಳಗಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಕಲಬುರಗಿ ಉಪ ವಿಭಾಗ, ಕಲಬುರಗಿ 

2 ಟಿ.ರಾಜಾರೆಡ್ಡಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಬಳ್ಳಾರಿ ಉಪ ವಿಭಾಗ, ಬಳ್ಳಾರಿ 

3 ಸುರೇಶ್‌ ದೇಸಾಯಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಸಿಂಧನೂರು ಉಪ ವಿಭಾಗ, ಸಿಂಧನೂರು 

4 ಕೆ.ಹೆಚ್‌.ಮಿಣಜಗಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಕೊಪ್ಪಳ ಉಪ ವಿಭಾಗ, ಕೊಪ್ಪಳ 

5 ದೇವೇಂದಕುಮಾರ್‌ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಸೇಡಂ ಉಪ ವಿಭಾಗ, ಸೇಡಂ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಬಿ.ಪ್ರಕಾಶ್‌ 
೧.೧. 436 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ಭಾಗ ೨ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಪಸಂಮೀ 121 ಪಅಸೇ 2015, ಬೆಂಗಳೂರು, ದಿನಾಂಕ: 09ನೇ ಏಪ್ರಿಲ್‌, 2015. 
2015-16ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಈ 
ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ. 


















































ಕ್ರ ನಿವೃತ್ತಿ ಹೊಂದುವ 
೫ ಅಧಿಕಾರಿಗಳ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ | ಹುಟ್ಟಿದ ದಿನಾಂಕ ನ 
ಡಿಸೆಂಬರ್‌ - 2015 
1 ಡಾ: ಕನಕಾಪುರ ಡಿ.ಕೆ. 1-1-1956 31-12-2015 
ಉಪನಿರ್ದೇಶಕರು (ಪಾಲಿಕ್ಷಿನಿಕ್‌), ಧಾರವಾಡ 
ಜನವರಿ - 2016 
1 ಡಾ: ಪ್ರಕಾಶ್‌ ರೆಡ್ಡಿ 21-1-1956 30-01-2016 
ಉಪನಿರ್ದೇಶಕರು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು 
ಫೆಬ್ರವರಿ - 2016 
1 ಡಾ: ಆರ್‌. ಅಶ್ವತ್ಥನಾರಾಯಣ ಶಾಸ್ತಿ, 27-2-1956 29-02-2016 
ಸಹಾಯಕ ನಿರ್ದೇಶಕರು, ಕ್ಯೂಸಿ.ಪಿ.ಎಫ್‌, ಬೆಂಗಳೂರು 
ಮಾರ್ಚ್‌ - 2016 
1 ಡಾ: ಕೆ. ರಾಮಚಂದ್ರ ಶೆಟ್ಟ, 16-3-1956 31-03-2016 
ಉಪನಿರ್ದೇಶಕರು (ಪಾಲಿಕ್ಷಿನಿಕ್‌), ರಾಯಚೂರು 
2 ಡಾ: ಟಿ. ಶಂಕರಪ್ಪ 18-3-1956 31-03-2016 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮಾಗಡಿ. 
ರಾಮನಗರ ಜಿಲ್ಲೆ “ 
ಏಪ್ರಿಲ್‌- 2016 
1 ಡಾ: ಕೆ. ಎಲ್‌. ಕುಮಾರ್‌, 20-4-1956 30-04-2016 
ಉಪ ನಿರ್ದೇಶಕರು, ಬಳ್ಳಾರಿ 
2 ಡಾ: ಸಿ.ಎಸ್‌. ಗೋಡಿ 01-5-1956 30-04-2016 


ಉಪ ನಿರ್ದೇಶಕರು, ಪಶು ವೈದ್ಯಕೀಯ ಪರೀಕ್ಷಕರ 
ತರಬೇತಿ ಕೇಂದ್ರ, ಕಲಬುರಗಿ 


3 ಡಾ: ನಾಗರಾಜು. ಸಿ. 01-5-1956 30-04-2016 
ಉಪ ನಿರ್ದೇಶಕರು, ಮಡಿಕೇರಿ 








ಮೇ- 2016 





1 ಡಾ: ಸಿ.ವಿ. ರಾಮಚಂದ್ರ 1-6-1956 31-05-2016 
ಉಪನಿರ್ದೇಶಕರು (ಪಾಲಿಕ್ಷಿನಿಕ್‌), ಚಿಕ್ಕಮಗಳೂರು 





2 ಡಾ: ಎಸ್‌.ಆರ್‌. ನಾಗರಾಜ, 20-5-1956 31-05-2016 


ಉಪ ನಿರ್ದೇಶಕರು (ಕ್ಷೀರಾ), ಕೇಂದ್ರ ಕಛೇರಿ, 
ಬೆಂಗಳೂರು 





3 ಡಾ: ಟಿ.ಪಿ. ಅಮರನಾಥ್‌, 08-5-1956 31-05-2016 


ಉಪ ನಿರ್ದೇಶಕರು, ಸಣ್ಣ ರೈತರ ಅಭಿವೃದ್ಧಿ ಯೋಜನೆ, 
ಕೇಂದ್ರ ಕಛೇರಿ, ಬೆ೦ಗಳೂರು 





4 ಡಾ: ಕೆ.ಎಂ. ಮಲ್ಲಿಕಾರ್ಜುನಯ್ಯ, 01-6-1956 31-05-2016 


ಉಪನಿರ್ದೇಶಕರು, ಪಾಲಿಕ್ಷಿನಿಕ್‌, ಬಾಗಲಕೋಟೆ 




















ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ 


೨೮, ೨೦೧೫ 


೧೫೭ 








ಡಾ: ಸಿ.ಎಂ. ಸಿದ್ದೇಶ್‌, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಬೀರೂರು, 
ಚಿಕ್ಕಮಗಳೂರು ಜಿಲ್ಲೆ 


08-5-1956 


31-05-2016 





ಡಾ: ಬಿ.ಹೆಚ್‌. ರಮೇಶ್‌, 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮಡಿವಾಳ, 
ಬೆ೦ಗಳೂರು ನಗರ ಜಿಲ್ಲೆ 


05-5-1956 


31-05-2016 





ಜೂನ್‌- 2014 





ಡಾ: ಎಂ. ಶಶಿಧರ, 


ಅಪರ ನಿರ್ದೇಶಕರು, ಕರ್ನಾಟಕ ಪಶುವೈದ್ಯಕೀಯ 
ಪರಿಷತ್ತು ಬೆಂಗಳೂರು 


10-5-1956 


31-05-2016 





ಡಾ: ಡಿ.ಜೆ.ಭಟ್‌ 
ಉಪ ನಿರ್ದೇಶಕರು (ಪಾಲಿ ಕ್ಲಿನಿಕ್‌), ಉತ್ತರ ಕನ್ನಡ 


30-6-1956 


30-06-2016 





ಡಾ: ಬಿ.ಆರ್‌. ಮೋಟಯ್ಯ, 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ವೀರಾಜಪೇಟೆ, 
ಕೊಡಗು ಜಿಲ್ಲೆ 


21-6-1956 


30-06-2016 





ಡಾ: ಟಿ.ಆರ್‌. ನರಸಿ೦ಹಯ್ಯ, 
ಸಹಾಯಕ ನಿರ್ದೇಶಕರು, ಕೇ೦ದ್ರ ಕಛೇರಿ, ಬೆ೦ಗಳೂರು 


01-7-1956 


30-06-2016 





ಡಾ: ಸಿ.ಎಸ್‌. ಹಾವೇರಿ 


ಸಹಾಯಕ ನಿರ್ದೇಶಕರು, ಕರ್ನಾಟಕ ಸಹಕಾರ ಕುಕ್ಕುಟ 
ಮಹಾ ಮಂಡಳಿ, ಧಾರವಾಡ 


20-6-1956 


30-06-2016 





ಡಾ: ವಿ.ಜಿ. ಬಂಡಿ, 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಗದಗ 


01-7-1956 


30-06-2016 





ಡಾ: ಬಿ. ಕೃಷ್ಣಾ ರೆಡ್ಡಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಂ. ಜಿಲ್ಲೆ 


17-6-1956 


30-06-2016 





ಜುಲೈ- 2016 





ಡಾ: ಸಯೀದ್‌ ಅಹಮದ್‌ 


ಅಪರ ನಿರ್ದೇಶಕರು, ಕರ್ನಾಟಕ ಜಾನುವಾರು ಅಭಿವೃದ್ಧಿ 
ಸಂಸ್ಥೆ, ಬೆಂಗಳೂರು 


26-7-1956 


31-07-2016 





ಡಾ: ಆರ್‌. ರಾಮಚಂದ, 
ಉಪ ನಿರ್ದೇಶಕರು, ಚಾಮರಾಜನಗರ 


22-7-1956 


31-07-2016 





ಡಾ: ಎಂ.ಬಿ. ದೇವರಾಜು, 
ಉಪ ನಿರ್ದೇಶಕರು, ರಾಮನಗರ 


10-7-1956 


31-07-2016 





ಡಾ: ಆರ್‌. ಆನಂದಗುಪ್ತ 
ಉಪ ನಿರ್ದೇಶಕರು, ಧಾರವಾಡ 


31-7-1956 


31-07-2016 





ಡಾ: ಕೆ.ಆರ್‌.ಜೋಷಿ, 
ಉಪ ನಿರ್ದೇಶಕರು, ಪಾಲಿಕ್ಷಿನಿಕ್‌, ವಿಜಯಪುರ 


01-8-1956 


31-07-2016 





ಡಾ: ಎನ್‌.ಎಸ್‌. ಸತೀಶ್‌ ಕುಮಾರ್‌, 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮಾಲೂರು, 
ಕೋಲಾರ ಜಿಲ್ಲೆ 


28-7-1956 


31-07-2016 











ಡಾ: ಬಿ.ಎನ್‌. ನಂದೀಗೌಡರ್‌, 


ಸಹಾಯಕ ನಿರ್ದೇಶಕರು, ಕುರಿಸಂವರ್ಧನಾ ಕೇಂದ, 
ಸುತ್ತಟ್ಟಿ, ಬೆಳಗಾವಿ ಜಿಲ್ಲೆ 





10-7-1956 





31-07-2016 








೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ಭಾಗ ೨ 














ಆಗಸ್ಟ್‌ - 2016 
1 ಡಾ: ಟಿ.ವಿ. ಕಾಂತರಾಜು 12-8-1956 31-08-2016 
ಉಪ ನಿರ್ದೇಶಕರು, ಚಿತ್ರದುರ್ಗ 
2 ಡಾ: ಹೆಚ್‌.ಬಿ. ಕೆಂಗಣ್ಣನವರ್‌, 5-8-1956 31-08-2016 


ಸಹಾಯಕ ನಿರ್ದೇಶಕರು, ಕುರಿಸಂವರ್ಧನಾ ಕೇಂದ್ರ, 
ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ 


3 ಡಾ: ಕೆ.ಎಂ.ಬೈರಪ್ಪ, 28-8-1956 31-08-2016 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ನಂದಗುಡಿ 








ಅಕ್ಟೋಬರ್‌ - 2016 





1 ಡಾ: ಎನ್‌.ಬಸಪ್ಪ 20-10-1956 31-10-2016 


ಸಹಾಯಕ ನಿರ್ದೇಶಕರು, ಕರ್ನಾಟಕ ಸಹಕಾರ ಕುಕ್ಕುಟ 
ಮಹಾ ಮಂಡಳಿ, ಬೆಂಗಳೂರು 





2 ಡಾ: ಪಮೋದ್‌ ಕುಲಕರ್ಣಿ, 4-10-1956 31-10-2016 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಚಿಟಗುಪ್ಪ, 
ಹುಮ್ನಾಬಾದ್‌ ತಾ: ಬೀದರ್‌ ಜಿಲ್ಲೆ 





ನವೆಂಬರ್‌ - 2016 





1 ಡಾ: ವಿಶ್ವನಾಥ ಶೆಟ್ಟ 29-11-1956 30-11-2010 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ವಿಟ್ಟ, ಬಂಟ್ವಾಳ 
ತಾ: ದಕ್ಷಿಣ ಕನ್ನಡ ಜಿಲ್ಲೆ 





ಡಿಸೆಂಬರ್‌ - 2016 





1 ಡಾ: ಎಂ.ಬಿ. ಅರುಣ್‌ಬಾಬು, 25-12-1956 31-12-2016 


ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ದಂಡುಪ್ರದೇಶ, 
ಬೆ೦ಗಳೂರು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ.ಎಸ್‌. ಸುದರ್ಶನ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಪಶು ಸಂಗೋಪನೆ) 


೧.೧, 437 
5.0.10 


HIGH COURT OF KARNATAKA 
NOTIFICATION 
No. LCA Il —- 45 (Rtmt.)/2015 (CAO) (Sub-File {1}) BENGALURU, DATED: 7.4.2015. 
Sri. A.G. Kulkarni, Assistant Registrar, Court of Small Causes, Bengaluru is permitted to retire from service on attaining the 


age of superannuation w.e.f., 31.05.2015 and he may be relieved of his duties on the afternoon of 30.05.2015, since 31.05.2015 is a 
general holiday, under Rule 95(1) of K.C.S. Rules. 


By Order, 
P.R. 438 B. ANANDA 
Assistant Registrar 
HIGH COURT OF KARNATAKA 
NOTIFICATION 
No. GOB(I) 28/2013, BENGALURU, DATED: 9.4.2015. 
In pursuance of Rule 118-A (1) of K.C.S.Rs. and as per Government Order No. FD 05 SRS 2012, dated 14.06.2012 sanction is 


hereby accorded for payment of cash equivalent of leave salary for Earned Leave, subject to maximum of 300 days, at the credit of 
Sri. Angadi Sharaschandra Basappa and Sri.Belavigi Basavaraj Basappa District Judges who have retired from judicial service w.e.f the 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ೧೫೯ 





afternoon of 31.03.2015, on attaining the age of superannuation i.e., 60 years. lt is certified that no Departmental Enquiry was pending 
against the said Officers, as on that date. 
By Order of Hon'ble The Chief Justice, 
B.A. PATIL 
P.R. 439 Registrar General 


HIGH COURT OF KARNATAKA 
NOTIFICATION 
No. GOB(I) 21(40)/2014, BENGALURU, DATED: 8.4.2015. 


The Presiding Officer of the court of the Metropolitan Magistrate, Traffic Court-ll, Bengaluru, is concurrently appointed as the 
Presiding Officer of the court of the Metropolitan Magistrate, Traffic Court-l, Bengaluru, during the leave period of Smt.Jyothishree R. 
Patil, Metropolitan Magistrate, Traffic Court-l, Bengaluru, from after completion of Lok Adalath on 11.04.2015 to till commencement of 
office hours of 23.04.2015 (bdi). 


By Order of The High Court, 
P.N. DESAI 
P.R. 440 Registrar (Judicial). 


HIGH COURT OF KARNATAKA 
NOTIFICATION 
No. GOB(I) 21(38)/2015, BENGALURU, DATED: 6.4.2015. 


The Presiding Officer of the court of | Addl. Civil Judge, Bengaluru Rural District, Bengaluru, is concurrently appointed as 
the Presiding Officer of the court of the Prl. Civil Judge, Bengaluru Rural District, Bengaluru, during the leave period of Smt. Bharathi.M, 
Prl. Civil Judge, Bengaluru Rural District, Bengaluru, i.e. from 18.04.2015 to 01.05.2015 (bdi). 


By Order of The High Court, 
P.N. DESAI 
P.R. 441 Registrar (Judicial). 


HIGH COURT OF KARNATAKA 
NOTIFICATION 
No. GOB(I) 20(17)/2015, BENGALURU, DATED: 30.3.2015. 


The Presiding Officer of the Court of the XXVI Addl. Chief Metropolitan Magistrate, Bengaluru, is concurrently appointed 
as the Presiding Officer of the Court of the XLIl Addl. Chief Metropolitan Magistrate, Bengaluru, during the leave period 
Smt. M Lathakumari, XLII Addl. Chief Metropolitan Magistrate, Bengaluru, i.e. from after office hours on 08.05.2015 till commencement 
of office hours on 22.06.2015. 


By Order of The High Court, 
P.N. DESAI 
P.R. 442 Registrar (Judicial). 


HIGH COURT OF KARNATAKA 
NOTIFICATION 
No. GOB(I) 19(30)/2015 BENGALURU, DATED: 20.3.2015. 


The Presiding Officer of the Court of Il Addl. District and Sessions Judge, Kolar, is concurrently appointed as the Presiding 
Officer of the Court ‘of Prl. District and Sessions Judge, Kolar during the leave period of Sri. Rajendra Badamikar, Prl. District and 
Sessions Judge, Kolar, i.e. from commencement of office hours on 23.03.2015 till commencement of office hours on 06.04.2015. 


By Order of The High Court, 
P.N. DESAI 
P.R. 443 Registrar (Judicial). 


HIGH COURT OF KARNATAKA 
NOTIFICATION 
GOB(I) 20(16)/2015, BENGALURU, DATED: 24.3.2015. 

The Presiding Officer of the court of the XV Addl. Chief Metropolitan Magistrate, Bengaluru, is concurrently appointed as the 
Presiding Officer of the court of the Xlll Addl. Chief Metropolitan Magistrate, Bengaluru, during the leave period of Sri.Rajkumar 5. 
Amminabhavi, XIll Addl. Chief Metropolitan Magistrate, Bengaluru, i.e. from 14.03.2015 to 28.03.2015 (06). 

By Order of The High Court, 
P.N. DESAI 
P.R. 444 Registrar (Judicial). 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೧೫ ಭಾಗ ೨ 





HIGH COURT OF KARNATAKA 
NOTIFICATION 
No. GOB(I) 2/2015, BENGALURU, DATED: 26.3.2015. 
The Presiding Officer of the Court of Senior Civil Judge and JMFC., Yelburga, is concurrently appointed as the Presiding 
Officer of the Court of Senior Civil Judge and JMFC., Kushtagi (newly created court vide Government Order No.LAW 189 LCE 2013 


dated: 06.01.2015), with a direction to itinerate the said court for 3 days in a week i.e. on every working Thursday, Friday and Saturday, 
with effect from the date of inauguration of the said court i.e. on 29.03.2015 and until further orders. 


By Order of The High Court, 
B.A. PATIL 


P.R. 445 Registrar General. 


HIGH COURT OF KARNATAKA 
NOTIFICATION 
No. GOB(I) 1/2015, BENGALURU, DATED: 24.3.2015. 
The Presiding Officer of the court of XXXV Addl. City Civil and Sessions judge, Bengaluru, is concurrently appointed as the 
Presiding Officer of the court of V Addl. City Civil and Sessions judge, Bengaluru, with effect from 01.04.2015 and until further orders. 


By Order of The High Court, 
B.A. PATIL 


P.R. 446 Registrar General. 


HIGH COURT OF KARNATAKA 
NOTIFICATION 
No. GOB(I) 21(39)/2015, BENGALURU, DATED: 8.4.2015. 
The Presiding Officer of the court of the Addl. Civil Judge and JMFC., Gokak, is concurrently appointed as the Presiding 


Officer of the court of the Civil Judge and JMFC., Mudalagi, during the leave period of Sri.Krishna Raj.K., Civil Judge and JMFC,, 
Mudalagi, from after office hours of 24.04.2015 till commencement of office hours of 07.05.2015.(bdi) 


By Order of The High Court, 
P.N. DESAI 
P.R. 447 Registrar (Judicial). 
HIGH COURT OF KARNATAKA 
NOTIFICATION 
No. GOB(I) 20(21)/2015, BENGALURU, DATED: 6.4.2015. 


The Presiding Officer of the court of the XI Addl. Chief Metropolitan Magistrate, Bengaluru, is concurrently appointed as 
the Presiding Officer of the court of the XIV Addl. Chief Metropolitan Magistrate, Bengaluru, during the leave period of Sri. 
Chandrashekar D.Karoshi, XIV Addl. Chief Metropolitan Magistrate, Bengaluru, i.e. from after office hours on 10.04.2015 till 
commencement of office hours on 23.04.2015 (06). 


By Order of The High Court, 
P.N. DESAI 
P.R. 448 Registrar (Judicial). 
HIGH COURT OF KARNATAKA 
NOTIFICATION 
No. GOB.ll. 74/2014, BENGALURU, DATED: 25.3.2015. 


The | Addl. Senior Civil Judge, Ballari, is directed to itinerate to Siruguppa for 2 days in a week (i.e., on every working Friday 
and Saturday), to decide the cases relating to Siruguppa taluk. 


By Order of The High Court, 
B.A. PATIL 


P.R. 449 Registrar General. 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


